ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


5೨6 (732) 
ಶ್ರೀ ಎನ್‌. ಅಪ್ಹಾಜಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯುತರಾದವರು) 


೦5.೦3.2೦೭1 


ಯೋಜನೆಯಡಿ ಎಷ್ಟು ಗ್ರಾಮಗಳನ್ನು 
ಆಯ್ಕೆ ಮಾಡಲಾಗಿದೆ; (ತಾಲ್ಲೂಕುವಾರು 
ವಿವರ ನೀಡುವುದು) 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭವೃಧ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
1) |ಮೆಂಡ್ಯೆ ಜಲ್ಲೆಯೆಲ್ಲ ಸ್ಪಚ್ಛ ಗಾಮ] ಸ್ಷಚ್ಛ ಭಾರತೆ ಮಿಷನ್‌ (ಗ್ರಾಮೀಣ) ಯೋಜನೆಯಡಿ ಮೆಂಡ್ಯ ಜಲ್ಲೆಯ 


ಒಟ್ಟು 233 ಗ್ರಾಮ ಪಂಚಾಲುತಿಗಳಲ್ಲ ಘನ ತ್ಯಾಜ್ಯ ನಿರ್ವಹಣೆಯನ್ನು 
ಅನುಷ್ಠಾನ ಮಾಡಲಾಗುತ್ತಿದೆ. ಈ ವೈಕಿ 12೦ ಗ್ರಾಮ ಪಂಚಾಯತ್‌ಗಳಲ್ಲಿ 
ಫಸ ತ್ಯಾಜ್ಯ ನಿರ್ವಹಣೆಯ ವಿಸೃತ ಯೋಜನಾ ವರದಿಗಳು 
ಅಸುಮೋದನೆಯಾಗಿದ್ದು, ತಾಲ್ಲೂಕುವಾರು ವಿವರವನ್ನು ಈ ಕೆಳಕಂಡ 
ಕೋಷ್ಠಕದಲ್ಲ ನೀಡಲಾಗಿದೆ. 


ಒಟು DPR 
ಕ್ರಸ. ತಾಲ್ಲೂಕು kK) ಅನುಮೋದನೆಯಾಗಿರುವ 
ಗ್ರಾ.ಪಂ 
ದ್ರಾ.ಪಂ.ಗಳು 
1 ಕೃಷ್ಣರಾಜಪೇಟಿ 34 21 
2 | ಮದ್ದೊರು 42 G8 
3 ಳವಳ್ಟ 39 h 18 
4 | ಮೆಂಡ್ಯ 46 17 
5 | ನಾಗಮೆಂಗಲ 27 10 
6" | ಪಾಂಡವಪುರ 24 ೦6 
7] ಶ್ರೀರಂಗಪಣ 21 10 
ಒಟ್ಟು ೦33 120 


(ಆ) 


ಎಷ್ಟು ಗ್ರಾಮ  ಪಂಚಾಲುತಿಗಳಲ್ಲ 
ಈಗಾಗಲೇ ಹಸಿಕಸ ಮತ್ತು ಒಣಕಸ 


ಎಂದು ಪ್ರತ್ಯೇಕಿಸಿ ಸಂಗ್ರಹಿಸಲಾಗುತ್ತದೆ; 


(ತಾಲ್ಲೂಕುವಾರು ವಿವರ ಸೀಡುವುದು) 


ಸ್ವಚ್ಛ ಫಾರತ್‌`ಪುಷನ್‌ ₹್ರಾಾ ಯೋಜನೆಯ `ಫನ ತ್ಛಜ್ಯ ನಿರ್ವಹಣಾ | 
ಚಟುವಟಕೆಯಡಿ ವಿಸೃತ ಯೋಜನಾ ವರದಿಗಳಗೆ ಅನುಮೋದನೆ 
ಪಡೆದಿರುವ 1೭೦ ಗ್ರಾಮ ಪಂಚಾಲುತಿಗಳ ಪೈಕಿ ೭೮ ಗ್ರಾಮ 
ಪಂಚಾಲಯುತಿಗಳಲ್ಲ ಕಸವನ್ನು ಪ್ರತ್ಯೇಕಿಸಿ ಸಂಗ್ರಹಿಸಲಾಗುತ್ತಿದೆ. ಇತರೆ 
ಗ್ರಾಮ ಪಂಚಾಂಖತಿಗಳೆಟ್ಲ ವಾಹನ ಮತ್ತು ಕಸ ಸಬುಚ್ಛಿ ಖರೀದಿ ಮಾಡುವ 
ಪ್ರಕ್ರಿಯೆ ಚಾಲ್ತಯಲ್ಲದ್ದು, ಸದರಿ ಗ್ರಾಮ ಪಂಜಾಕುತಿಗಳಲ್ಲಯೂ ಸಹ 
ಒಣಕಸ ಸಂಗ್ರಹಿಸಲು ಕ್ರಮವಹಿಸಲಾಗುತ್ತಿದೆ. 

ತಾಲ್ಲೂಕುವಾರು ವಿವರವನ್ನು ಈ ಕೆಳಕಂಡ ಕೋಷ್ಟಕದಲ್ಲ ನೀಡಲಾಗಿದೆ. 


pp DPR 
ಕ್ರ.ಸ. ತಾಲ್ಲೂಕು KE ಫು ಅನುಮೋದನೆಯಾಗಿರುವ 
ಸ ಗ್ರಾ.ಪಂ.ಗಳು 
1 ಕೃಷ್ಣರಾಜಪೇಟೆ 21 ಈ 
217ಮದ್ದೂರು 38 7 
3 1 ಮೆಳವಳ್ಳ 18 4 
4 |ಮೆಂಡೆ 177 x 
5] ನಾಗೆಮಂಗೆಲ 10 [ 
6 | ಪಾಂಡವಪುರ ೦6 3 
7 | ಶ್ರೀರಂಗಪಟ್ಟಣ 10 ರ 
ಒಟ್ಟು 120 ೭8 


(ಇ) 


ಎತಚರಂಡಿ ವ್ಯವಸ್ಥೆಯಿರುವ ಗ್ರಾಮಗಳ 
ಸಂಖ್ಯೆ ಎಷ್ಟು: (ಸಂಪೂರ್ಣ ವಿವರ 
ನೀಡುವುದು) 


w 
ಸಡಕ ಆಲ್ಲೆಯ ಗ್ರಾಮೆ'ಪೆಂಚಾಲುತಿ ವ್ಯಾಪಿಯಲ್ಲ ಯಾವುದೇ ಒಳಚರಂಡಿ 
ವ್ಯವಸ್ಥೆ" ಇರುವುದಿಲ್ಲ. 


‘4 


5. ex 
-2-' 


(ಈ) 


ಎಳಪರಂಡರು್ಯದ ಗ್ರಾಮಗಕಾ 


ಯೋಜನೆಯನ್ನು ಅಸುಷ್ಠಾನಗೊಳಸಲು | 


ಸರ್ಕಾರ ಚಂತಿಸಿದೆಯೇ:; 


ಗ್ರಾಮಾ ಫಡಾಪದಷ್ಷ ಉತ್ಪತ್ತಿಯಾಗುವ ಸ್ಯ ನಿರ್ವಹಣಿಗೆ 
ಒಳಚರಂಡಿ: ನಿರ್ಮಾಣವು ಸೂಕ್ತವಲ್ಲದ ಕಾರಣ ಇತರೆ ಫಿಕೇಂದ್ರೀಕೃತ 
ದ್ರವತ್ಯಾಜ್ಯ ನಿರ್ವಹಣೆಯ . ವಿಧಾನಗಳನ್ನು ಬಳಸಿಕೊಳ್ಳಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲ ಕಂಡುಬರುವ 
ದ್ರವತ್ಯಾಜ್ಯವನ್ನು ಎಡರು ರೀತಿಯಲ್ಲ ವರ್ಗೀಕರಿಸಲಾಗಿದೆ. 

(1) ಬೂದು ನೀರು (Grey Water) ಮತ್ತು 

(2) ಕಪ್ಪು ನೀರು (Black Water) 
ಈ ರೀತಿ ಉತ್ಪತ್ತಿಯಾಗುವ ದ್ರವತ್ಯಾಜ್ಯವನ್ನು ಸೂಕ್ತ ವಿಲೇವಾರಿ ಮಾಡಲು 
ಪೃಚ್ಛ ಭಾರತ್‌ ಮಿಷನ್‌ ಗ್ರಾಮೀಣ ಹಂತ-2ರ ಮಾರ್ಗಸೂಚಿಯಲ್ಲ ಸೂಕ್ತ 
ತಂತ್ರಜ್ಞಾನ ಮತ್ತು ಅನುದಾನ ಬಳಸಿಕೊಳ್ಳಲು ಅವಕಾಶ ಕಲ್ಪಸಲಾಗಿದೆ. 


ಬೂದು ನೀರು (Grey Water) ನಿರ್ವಹಣೆ: 
ಮನೆಯ ಹಂತದಲ್ಲ ಉತ್ಪತ್ತಿಯಾಗುವಂತಹ ಬೂದು ನೀರನ್ನು 
ವೈಯಕ್ತಿಕ ಇಂಗು ಗುಂಡಿ, ಸಮುದಾಯ ಇಂಗು ಗುಂಡಿ ಹಾಗೂ 


Water Stabilization Pond (WSP) ವಿಧಾನಗಳ ಮೂಲಕ 
ನಿರ್ವಹಣಿ ಮಾಡಲಾಗುತ್ತಿದೆ. ,ಎಲ್ಲಾ ಗ್ರಾಮ ಪಂಚಾಯುತಿಗಳಲ್ಪ 
ದ್ರವತ್ಯಾಜ್ಯ ಬೂದು ನೀರು (Grey Water) ನಿವ೯ಹಣಿಗಾಗಿ ಒ್ಬಾರೆ 
ರೂ.82೦.೦೦ ಕೋಟಗಳಗೆ ಆಡಳತಾತ್ಕಕ ಅನುಮೋದನೆ ನೀಡಿ, 
ಮೊದಲನೇ ಕಂತಿನ ಅನುದಾನವಾಗಿ ರೂ.೭೦5.45 ಕೋಟಗಳನ್ನು 
ಗ್ರಾಮ ಪಂಚಾಯತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಜಲ್ದಿ 
ಪಂಜಾಲಖತಿಗಳಗೆ ಚಜಡುಗಡೆ ಮಾಡಲಾಗಿರುತ್ತದೆ. 

ಸದರಿ ಅನುದಾನವನ್ನು ಬೇಡಿಕೆಯನುಸಾರ ಬೂದು 
ನಿರ್ವಹಣಿಗಾಗಿ ಬಳಸಿಕೊಳ್ಳಲು ಅವಕಾಶ ಕಲ್ರಸಲಾಗಿದೆ. 
ಕಪ್ಪು ನೀರು (Black Water) ನಿರ್ವಹಣೆ: 

ಮಾನವನ ಮಲ ಮಿಶ್ರಿತ ದ್ರವತ್ಯಾಜ್ಯವನ್ನು “ಕಪ್ಪು ನೀರು” . ಎಂದು 
ಕರೆಯಲಾಗುತ್ತಿದ್ದು, ಇಂತಹ ಶೌಚ ಗುಂಡಿಗಳ ಕಪ್ಪು ನೀರನ್ನು ಅವಳಿ- 
ಗುಂಡಿ ನಿಮಾಣ, Trenching, Co-treatment ಹಾಗೂ ಮಲ 
ತ್ಯಾಜ್ಯ ನಿರ್ವಹಣಿ (F೯87P) ಘಟಕಗಳ ಮೂಲಕ ನಿರ್ವಹಣಿ 
ಮಾಡಲು ವಿವಿಧ ಹಂತಗಳಲ್ಲ ಕ್ರಮಕೈಗೊಳ್ಳಲಾಗುತ್ತಿದೆ. ಪ್ರಸ್ತುತ 
ಪ್ರಾಯೋಗಿಕವಾಗಿ 16 ಸ್ಥಳಗಳಲ್ಲ ಮಲತ್ಯಾಜ್ಯ ನಿರ್ವಹಣಾ ಘಟಕಗಳ 


ಸ 


ಅನುಷ್ಠಾನಕ್ಕಾಗಿ ತಾಂತ್ರಿಕ ಪರಿಣಿತಿಹೊಂದಿದ ಸಂಸ್ಥೆಯವರ 
ಸಹಕಾರದೊಂದಿಗೆ DPR ಸಿದ್ದಪಡಿಸಿ ಅನುಮೋದನೆ ಸೀಡಲಾಗಿದ್ದು 
ಸದರಿ ಘಟಕಗಳ ನಿರ್ಮಾಣ ಕಾಮಗಾರಿಗಳು ಅನುಷ್ಟಾನ 
ಹಂತದಲ್ಪರುತ್ತದೆ. 

(ಉ) | ಹಾಗಿದ್ದಲ್ಲ, ಇದುವರೆವಿಗೂ ಈ | ಕಳೆದೆ ಮೂರು ವರ್ಷಗಳೆಲ್ಲ ಮಂಡ್ಯ ಜಲ್ಲೆಯ ಗ್ರಾಮ ಪಂಚಾಯತಿಗೆಳೆ 
ಯೋಜನೆಗಳಗಾಗಿ ಕಳೆದ ಮೂರು |ವ್ಯಾಪ್ತಿಯಲ್ಲ ಫನ ತ್ಯಾಜ್ಯ ನಿರ್ವಹಣೆಗೆ ವೆಚ್ಚ ಮಾಡಲಾದ ಅನುದಾನದ 
ವರ್ಷಗಳಲ್ಪ ಬರ್ಚು ಮಾಡಲಾದ | ವಿವರವನ್ನು ಕೆಳಕಂಡ ಕೋಷ್ಟಕದಲ್ಲ ನೀಡಲಾಗಿದೆ. 
ಅನುದಾನವೆಷ್ಟು? (ವರ್ಷವಾರು ವಿವರ (ರೂ.ಲಕ್ಷಗಳಲ್ಲ) 
ನೀಡುವುದು) ವರ್ಷ ವೆಜ್ಞ 

ಕರಣ7E ರರ 
2018-9 ೦.೦೦ 
೨೦1೨-2೦ 


ಗ್ರಾಮೀಣಾಭವ್ಯಣ್ಯೆ ಯಿಸಂದನತ ರಾಜ್‌ ಸಚಿವರು 
” ಗ್ರಾಮೀಣಾಭಿವೃ ಮತ್ತು 
ಪಂಚಾಯ ರಾಟ್‌ ಸಚಪರು, 


- ek 


